ವಾಮೇ ಸೇವಾ ಸಂಸ್ಥೆ 
ಸ್ಥಾ ಪನೆ : ೧೯೬೫ 


ಕಿರಣ - ೧ 


Volume - 1, Issue - 1 


ಸಂಪಾದಕರು: ಶ್ರೀವತ್ಸ. ಸದಸ್ಯ ರು ; ಫ್ರೊ. ಜಿ. ಅಶ್ವತ್ಥನಾರಾಯಣ, ಪ್ರೊ, 


ಹಂಪಾದರೇಯ 2 


ಉದಯವಾಯಿತು ನಮ್ಮ 
[ ತ್ರೈಮಾಸಿಕ “ಉದಯ ಸೌರಭ”. 
ಕತ್ತಲೆಯ ಕಳೆದು ಬೆಳಕನ್ನು ಬೆಳಗಿಸಲು 

ಜಟ ತಟ? ನಿಮ್ಮೆಲ್ಲ ರನು ಕೂಗಿ ಕರೆಯುವುದೇ 
ಕ್ರಾ ಉದಯರಾಗ. ಇಲ್ಲಿ ಪ್ರಕಟವಾಗುವುದನೆಲ್ಲ 
ಓದಿ ಪರಿಶೀಲಿಸಿ ನಮ್ಮೊಡನೆ ನೀವು ನಡೆಯಲು ಬನ್ನಿ. 
ನಾವು-ನೀವು ಜೊತೆ ಜೊತೆಯಾಗಿ ಗುರಿಯತ್ತ ನಡೆಯೋಣ. 


ನಮ್ಮ ಯೋಜನೆಗಳು ನಿಮಗೀಗಾಲೇ ತಲುಪಿದೆ. ನಮ್ಮ 
ಸಾಧನೆಗಳನ್ನು ಸಾಧಿಸಲು ನೀವು ಸಹಕರಿಸಿದ್ದೀರಿ. ಈ 
ಸಹಯೋಗ - ಕ್ಷೇಮ ಉಭಯ ಕುಶಲವಾಗಲಿ ಎಂದು 
ನಿರ್ಧರಿಸಿ, ಸಮಾಜ ಸೇವೆ-ಸಾಹಿತ್ಯ ಸೇವೆಯನ್ನು ನಮ್ಮ 
ಕೈಲಾದಷ್ಟು ನಡೆಸಲು ತೀರ್ಮಾನಿಸಿದ್ದೇವೆ. ಹಿರಿಯರು ನಮ್ಮ 
ಚೆನ್ನು ತಟ್ಟಿದ್ದಾರೆ. ಕಿರಿಯರು ಕೈ- F] ನೀಡಿ ಸೆ ೈ-ಸೈ ಎಂದು 
ಸಜ್ಜಾಗಿದ್ದಾರೆ. 


ಬಾಯಿ ತುಂಬಾ ವತಾತಾಯಿತು. ಮಾತಿನಂತೆ 
ನಡೆಯುವುದು ದೊಡ್ಡದು. ಆಡಿಯೂ ಮಾಡಿದವನ 
ನೋಡಲೂ ಬಾರದೆನ್ನುತ್ತಾ ರೆ. ಮಾಡುವುದು ಮಡಿಯಾದರೆ, 
ಮಾಡದಿರುವುದು ಮೈಲಿಗೆ. ಮೈಲಿಗೆ ಕಳೆಯಬೇಕಾದರೆ 
ಮಾತಿನಂತೆ ನಡೆಯುವುದೇ ಮಾರ್ಜನ. 


ಮೈ ಮನ ಬೆಳಗಲು ಬೇಕು ಆರೋಗ್ಯ ಮತ್ತು ವಿದ್ಯೆ. ಈ 
KE ಕ್ಸ ೇತ್ರದಲ್ಲಿದೆ ಉದಯಭಾನು. ಎಲ್ಲ ಜನರ 
ಚಟುವಟಿಕೆಗಳ ಮೂಲ ಆಗರವೇ ಮೈ- ಮನ. 
ಸ್ವಾಸ್ಥ ಖವಾಗಿರಬೇಕಾದರೆ . ಬೇಕು ಧನ. “ಅದನ್ನೆ ( 
ತನು-ಮನ-ಧನ ಎನ್ನುವುದು. ಮೂರೂ ಕೂಡಿದರೆ ಅದೇ 
ಪೂರ್ವಸುಕೃತ ಎನು ವುದು. ನಾವು ಕೋರುವುದೂ ಅದನ್ನೇ. 
ಅದೇ ನಮ್ಮ ಬೇಡಿಕೆ. ನಿಮ್ಮ ನೀಡಿಕೆ ಏನಿದೆಯೋ ಅದು, 
ಎಲ್ಲವೂ ಇದ್ದರೆ ಇನ್ನೂ ಚೆನ್ನ. 

ಶ್ರೀವತ್ಸ 
ಸಂಪಾದಕರು 


ಸಾಹಿತ್ಯಕ - ಸಾಂಸ್ಕೃತಿಕ - ಉದಯಭಾನು ಕಲಾಸಂಘದ ನ ಮಾಸಿಕ ಸು 


ರಶ್ಚಿ - ೧, 


Udayasourabha Quarterly 


ಜುಲೈ - ಸೆಪ್ಟೆಂಬರ್‌ ೨೦೦೨ ಪುಟಗಳು - ೮ 


ನ್‌ ರ್ಸ್‌ 101 (ಲ್‌ 
ಭರ ನ್ದ” ಟಿ ಬಃ | 


ಕಲಾಂ NAN NAS ವಿನ ಸುಸ್ವಾಗತ 
ಮತ್ತು ಪ್ರಣಾಮು. 


ಏನೇ ಇರಲಿ ಅವರು | 
ಕ್ರಿಯಾಶೀಲರು. ಎತ್ತರದ | 
ವ್ಯಕ್ತಿಯಾದರೂ ತೀರಾ [೫ 
ಸಜ್ಜನಿಕೆಯ ಸರಳತೆಯ 
ಮಾನವೀಯ ಗುಣವುಳ್ಳ ‘8 
ವರು. ಯಾವ 
ರಾಜಕೀಯ ಬಣಕ್ಕೂ 
ಬಗ್ಗದೆ ಇಡೀ ಭಾರತದ 
ಬಣದ ಕಡೆ ಅವರ 
ಒಲವು. ರಾಹುಕಾಲ, ಗುಳಿಕಕಾಲ, ಯಪುಕಂಟಕ 
ಕಾಲಗಳನ್ನು ಲೆಕ್ಕಿಸದೆ ಭೂಮಿ ತನ್ನ ಕಕ್ಷೆಯಲ್ಲಿ 
ಸುತ್ತುತ್ತಿ ದೆ. ಅದು ನಮಗೆ ಹಗಲು-ರಾತ್ರಿ. ಭೂಮಿ 
ಹಾಗೆ ಸುತ್ತು ತ್ತಾ ಸೂರ್ಯನನ್ನು ಒಂದು ಸುತ್ತೂ 
ಸುತ್ತುತ್ತ ದೆ. ಅದು ನಮಗೆ ಸಂವತ ರವಾಗುತ್ತೆ. ಈ 
ಎರಡೂ ಖಗೋಳದ ಲೆಕ್ಕಾ ಚಾರವಾಗಿರುವಾಗ ಎಲ್ಲ 
ಕಾಲವೂ ನನಗೆ ಪ್ರಶಸ್ತ ವಾದದ್ದೆ ಎಂದು ಪಾರ್ಲಿಮೆಂಟರಿ 
ಸಚಿವರಿಗೆ ಉತ್ತರಿಸಿದ ಧೀಮಂತ. ಮಂಗಳವಾರ 
ಮಂಗಳಕರವಾದದ್ದೆಂದು ತನ್ನ ನಾಮ ಪತ್ರ ಸಲ್ಲಿಸಿದ 
ಕರ್ತವ್ಯ ನಿಷ್ಕ. 12ನೆಯ ರಾಷ್ಟ್ರಪತಿಯಾಗಿ, ಅವರ 
ಅನಿಸಿಕೆ, ಶಾಂತಿ ಬೇಕೆಂದರೆ ಶಕ್ತಿ ಸಂಚಯನದಿಂದ ಮಾತ್ರ; 
ನಿಃಶಕ್ತರು ಏನನ್ನೂ ಸಾಧಿಸಲಾರರು. ಆದ್ದ ರಿಂದ, ಭಾರತ 
ಶಕ್ತಿ ಸಂಪನ್ನವಾಗಬೇಕೆನ್ನುವ ಕನಸುಗಾರ. ಅವರ ಕನಸು 
ನನಸಾಗಲಿ ಎಂಬುದು ಉದಯಭಾನು ಹಾರೈಕೆ. 


ಉದಯಸ್‌ರಭ 


ಅಧ್ಯಕ ರ ಅನಿಸಿಕೆ : 
ರಿ 

ನನಗೂ ಉದಯಭಾನು 
ಕಲಾಸಂಘಕ್ಕೂ ನಂಟಸ್ತಿಕೆ ನಡೆದದ್ದು 
ದೈವೇಚ್ಛೆ ಎನ್ನೋಣ. ಸಂಘದ ಎಲ್ಲ 
ಕಾರ್ಯಕರ್ತರು, ಸದಸ್ಯರು, 
ಹಿರಿಯರು, ಕಿರಿಯರು - ಈ 
ಎಲ್ಲರೊಡನೆ ಬೆರೆತು ಉತ್ತಮ ಕೆಲಸ 
ಮಾಡಲು ಸಂಘ ನನಗೆ ಒಂದು ಅವಕಾಶ ನೀಡಿದೆ. 
ನಿರ್ವಂಚನೆಯಿಂದ ನನ್ನನ್ನು ನಾನು ಈ ಎಲ್ಲರೊಡನೆ 
ತೊಡಗಿಸಿಕೊಂಡಿದ್ದೇನೆ. ನನಗೆ ಹಿಂದೆ ನಾಲ್ವರು ಸಂಘದ 
ಅಧ್ಯಕ್ಷರಾಗಿ ಐದನೆಯವನಾಗಿ ನನ್ನನ್ನು ಆರಿಸಿದರು. ಆಗ 
ಸಂಘಕ್ಕೆ ಇಪ್ಪತ್ತೆರಡು ವಯಸ್ಸು - 1987. ಅಲ್ಲಿಂದೀಚೆಗೆ 
ಇಲ್ಲಿಯವರೆಗೂ ನನ್ನನ್ನು ಅಧ್ಯಕ್ಷನನ್ನಾಗಿ ಪೋಷಿಸಿಕೊಂಡು 
ಬಂದಿದೆ - ಉದಯಭಾನು ಕಲಾಸಂಘ. ಸಮಾಜ 

ಸೇವೆ-ಸಾಂಸ್ಕೃತಿಕ-ಸಾಹಿತ್ಯಕ ಕಾರ್ಯಕ್ರಮಗಳು ಗರಿಗೆದರಿದೆ. 
ನಮ್ಮ-ನಿಮ್ಮ ಸಂಪರ್ಕ ಸೇತುವೆಯಾಗಿ “ಉದಯಸ್‌ೌರಭ'' 
ತ್ರೈ ಮಾಸಿಕ ಸಂಚಿಕೆ ನಿಮ್ಮ ಕೈಯಲ್ಲಿದೆ. ಇದೊಂದು 
ಮಹಾದ್ವಾರವಾಗಿದೆ. ಬನ್ನಿ, ಒಳಗೆ ಬನ್ನಿ. ನಮ್ಮ-ನಿಮ್ಮ 

ನಂಟಿಗೆ ಇದೊಂದು ಅಂಟು. 


ನೆರೆ-ಹೊರೆಯವರಿಗೆ ಹೊರೆಯಾಗದೆ ಇರುವುದಲ್ಲದೆ, 
ತಾರತಮ್ಯವಿಲ್ಲದೆ ನೆರವಾಗುವುದೇ ಸಮಾಜ ಸೇವೆ. ಈ 
ನಿಟ್ಟಿನಲ್ಲಿ ಸಂಘ ತನ್ನ ಸೇವೆಯನ್ನು ವಿವಿಧ ರೀತಿಯಲ್ಲಿ ಸಲ್ಲಿಸಿದೆ. 
ದಾನಗಳಲ್ಲೆಲ್ಲಾ ಅನ್ನದಾನ ಶ್ರೇಷ್ಠ. ಅದಕ್ಕಾಗಿ ಕಿದ್ವಾಯಿ ಗ್ರಂಥಿ 
ಸಂಸ್ಥೆ ಗೆ ಅನ್ನ ದಾನಕ್ಕೆ ಸಂಘದಿಂದ ದತ್ತಿ ನೀಡಿದೆ. ಲಯನ್ಸ್‌ 
ಕ್ಲ ಬ್‌ ಕಣ್ಣಾಸ್ಪತ್ರೆಗೆ ಬಡವರ ಶಸ್ತ್ರ ಚಿಕಿತ್ಸೆಗಾಗಿ ಸಂಘದಿಂದ ದತ್ತಿ 
ನೀಡಿದೆ. ಅನ್ನದಾನವಾದರೋ ಕ್ಹಣಿಕವಾದದ್ದು. ಆ ಹೊತ್ತಿಗೆ 
ಆಯಿತು. ಆದರೆ, ವಿದ್ಯಾದಾನವಾದರೋ ಆಜೀವ ಪರ್ಯಂತ 
ಇರತಕ್ಕದ್ದು. ಕಲಿತದ್ದು ಕಲಿಸಿದ್ದು ಎರಡೂ ಕಡಿಮೆಯಾಗದ್ದು. 
ದ್ರವ್ಯ ಕೊಟ್ಟರೆ ಕಡಿಮೆಯಾಗುತ್ತೆ. ವಿದ್ಯೆ ದಾನ ಮಾಡಿದರೆ 
ಹೆಚ್ಚು ತ್ತದೆ. ಬಡ ವಿದ್ಯಾ ರ್ಥಿಗಳಿಗೆ ಉಚಿತ ಉಪನ್ಯಾಸ ತರಗತಿ, 

ಪ್ರತಿಭಾವಂತ ವಿದ್ಯಾ ರ್ಥಿಗಳಿಗೆ ಪುರಸ್ಕಾ ರ, ವಿದಾ ರ್ಥಿಗಳಿಗಾಗಿ 
ಚಚಾಕ ರ್ಧೆ ಜನಹಿತ, ಆರೋಗ್ಯ ತಪಾಸಣಾ ಶಿಬಿರ, 
ಸಾಮಾನ್ಯ ಆರೋಗ್ಯ ಪಾಲನೆಗೆ Mus ಔಷಧೋಪಚಾರ 
ಸಾಂಸ್ಕೃತಿಕ-ಕಲಾ ಕಾರ್ಯಕ್ರಮಗಳು ಇತ್ಯಾದಿ ಸೇವಾ 
` ಕಾರ್ಯಗಳಲ್ಲಿ ಸಂಘ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. 37 
ವರ್ಷಗಳ ಸೇವೆಯಾಗಿ ಇದೀಗ ತೈವಾರ್ಷಿಕ ಕ್ರಿಯಾ ಯೋಜನೆ 
2002 - 2005ನ್ನು ಹಮ್ಮಿಕೊಂಡು ಉದ್ಭಾ ಟನೆಯಾಗಿದೆ. ನಾನು 
ನಿಮಗೆಲ್ಲ ಆಭಾರಿ. ನನ್ನ ಒಂದೇ ಮನವಿಯೇನೆಂದರೆ, ತಾವೆಲ್ಲ 
ನಮ್ಮ ಕೆಲಸ 1ಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿ. ಆಗ ನಮಗೆ 
ನೂರ್ಮಡಿ ಉತ್ಪಾಹ. ಈಗ ಇದಿಷ್ಟು, ಇನ್ನಷ್ಟು ಅನಿಸಿಕೆಗಳು 
ಮುಂದಿನ ಸಂಚಿಕೆಯಲ್ಲಿ. 


ಎನ್‌.ಆರ್‌. ಚಂದ್ರನ್‌ 
ಅಧ್ಯಕ್ಷರು 


CASE 2೫೪0 BUG ಜುಲೈ- ಪ್ಪೆಂಬರ್‌, 2002 


1 ಉದಯಭಾನು ಕಲಾಸಂಘ, 

ಕ ಬೆಂಗಳೂರು, ಸಮಾಜದ ವಿವಿಧ 

೫ ಕ್ಷೇತ್ರಗಳಲ್ಲಿ ತನ್ನನ್ನು 

। ತೊಡಗಿಸಿಕೊಂಡು ಉತ್ತಮ ಸಾಧನೆ 

ಮಾಡಿರುವ ವಿಷಯ ತಿಳಿದು 

ಸಂತೋಪವಾಯಿತು. ವಿವಿಧ ಸೇವಾ 

ಕಾರ್ಯಗಳಲ್ಲಿ ತೊಡಗಿದ್ದುಕೊಂಡು, 

ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ಶ್ರಮಿಸುವ ಇಂಥ 

ಸಂಘವು ತನ್ನ ಮುಖವಾಣಿಯೊಂದನ್ನು ಹೊರತರುವ ವಿಷಯ 

ಅಭಿನಂದನೀಯ. ಜ್ವಲಂತ ವಿಷಯಗಳ ಬಗ್ಗೆ ಸಾಮಾಜಿಕ 

ಸದಭಿಪ್ರಾಯ ಮೂಡಿಸುವಲ್ಲಿ ಇಂಥ ಪತ್ರಿಕೆಗಳು ಉತ್ತಮ 
ಕೆಲಸ ಮಾಡುವಂತಾಗಲಿ ಎಂದು ನನ್ನ ಆಶಯವಾಗಿದೆ. 

ರಾಣಿ ಸತೀಶ್‌ 

ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರು 

ಕರ್ನಾಟಕ ಸರ್ಕಾರ 

ಉದಯಭಾನು ಕಲಾಸಂಘ 

ಸಾಹಿತ್ಯಕವಾಗಿ, ಸಾಂಸ್ಕೃತಿಕವಾಗಿ 

ಹಾಗೂ ಸಾಮಾಜಿಕವಾಗಿ ಹಲವಾರು 

| ರೀತಿಯ ಸೇವೆಗಳನ್ನು ಮಾಡುತ್ತಿರು 

ವುದು ನಮಗೆಲ್ಲಾ ತಿಳಿದಿರುವ ವಿಷಯ 

ವಾಗಿದೆ. ಉದಯಭಾನು ಕಲಾಸಂಘದ 

ಮುಖವಾಣಿ “ಉದಯ ಸೌರಭ” 

ಮಾಸಿಕ ಸುದ್ದಿಸಾರ ಪ್ರಕಟಣೆಯನ್ನು ಹೊರತರುತ್ತಿ ರುವುದು 


ತೆ 
ಹೆ 
ಸಂತೋಷಕರವಾದ ಸಂಗತಿಯಾಗಿರುತ್ತದೆ. 

ಉದಯಭಾನು ಕಲಾಸಂಘವು ಹೊರತರುತ್ತಿರುವ 


ಉದಯ ಸೌರಭ ತ್ರೈಮಾಸಿಕದ ಸುದ್ದಿಸಾರ ಪ್ರಕಟಣೆಯ 

ಮೊದಲ ಸಂಚಿಕೆಯು ಕರ್ನಾಟಕದಾದ್ಯಂತ ಪ್ರಜ್ವಲಿಸಲಿ ಎಂದು 
ನಾನು ಹಾರೈಸುತ್ತೇನೆ. 

ಎಂ. ಚಂದ್ರಶೇಖರ್‌ 

ಮಹಾಪೌರರು, ಬೆಂಗಳೂರು 


ಉದಯಭಾನು ಕಲಾಸಂಘ 

“ಉದಯ ಸೌರಭ” ತೈ ಮಾಸಿಕವನ್ನು 

ಪ್ರಕಟಿಸುತ್ತಿರುವುದು ತುಂಬಾ 

ಸಂತೋಷಕರ ವಿಷಯವಾಗಿದೆ. ಸದರಿ 

ತ್ರೈಮಾಸಿಕವು ಸಂಘದ ಕಾರ್ಯ 

ಚಟುವಟಿಕೆ ಹಾಗೂ ಇನ್ನಿತರ ನಾಡಿನ 

ಸಾಂಸ್ಕೃತಿಕ ವಿಷಯಗಳನ್ನು ವಿವರವಾಗಿ ತಿಳಿಸುವ 
ದಾರಿದೀಪಿಕೆಯಾಗಿ ಹೊರಬರಲೆಂದು ಆಶಿಸುತ್ತೇನೆ. 

ಸಿ. ಸೋಮಶೇಖರ್‌, ಕೆ.ಎ.ಎಸ್‌. 

ನಿರ್ದೇಶಕರು 

ಕನ್ನ ಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 


NES ಅರರ 


ದಿನಾಂಕ ೨೬.೮.೨೦೦೨ 


ಶಂಕುಸ್ಥಾಪನೆ ಮತ್ತು ಗುದ್ದಲಿ ಪೂಜೆ ಸಮಾರಂಭ 
ನಿರ್ಮಾಣ ಸಹಕಾರ : ಬೆಂಗಳೂರು ಮಹಾನಗರ ಪಾಲಿಕೆ 


ಕಟ್ಟಡಕ್ಕೆ ಅನುದಾನ : ಕೇಂದ್ರ ಸಚಿವರಾದ ಶ್ರೀ ಅನಂತಕುಮಾರ್‌, ಮೇಯರ್‌ ಶ್ರೀ ಕೆ. ಚಂದ್ರಶೇಖರ್‌ 


ವಾರ್ಷಿಕ ಕ್ರಿಯಾ ಯೋಜನೆ 2002-05 
ಉದ್ಭಾ,ಟನಾ ಸಮಾರಂಭ 


ಶ್ರೀ ಬಿ.ವಿ. ನಾಗರಾಜ್‌ ಅವರಿಗೆ ಶಿಕ್ಷಕರ 
ದಿನಾಚರಣೆಯಂದು ರಾಷ್ಟ್ರಪತಿಗಳಿಂದ ರಾಷ್ಟ್ರಪ್ರಶಸ್ತಿ 
ನೀಡಿಕೆ. 


ಸಂಘದ ಗೌರವ ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ 
ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 
ಕೆಂಪೇಗೌಡ ಪ್ರಶಸ್ತಿ ಪ್ರದಾನ 


ಐ.ಐ.ಇ.ಎಂ. ಸಂಸ್ಥೆ , ದೆಹಲಿ ಇವರಿಂದ 
ಶ್ರೀ ಬಿ.ಎನ್‌. ರಾಜಾರಾವ್‌ ಅವರಿಗೆ ಜ್ಯುಯಲ್‌ ಆಫ್‌ 
ಇಂಡಿಯಾ ಪ್ರಶಸ್ತಿ ಪ್ರದಾನ. 


ಶಾಲಾ ಮಕ್ಕಳಿಗೆ ಸಾಮಾನ್ಯ ವೈದ್ಯಕೀಯ ತಪಾಸಣಾ 
ಶಿಬಿರ ಉದ್ದಾ, ಏನೆ ಶಿ ಶ್ರೀ ನೆ.ಲ. ನರೇಂದ್ರ ಬಾಬು ಅವರಿಂದ 


ಸಂಘದ ಶೈಕ್ಷಣಿಕ ಕಾರ್ಯಕ್ರಮ ಉದ್ಭಾಟನಾ ಸಮಾರಂಭ 
ೇ ಕೆ.ವಿ. ಆರ್‌. ಠಾಗೂರ್‌ ಅವರಿಂದ 


ದೈಹಿಕ ವೈಕಲ್ಯತೆಯನ್ನು ಮೆಟ್ಟಿ ನಿಂತು ಸಿ.ಎ. 
ಪರೀಕ್ಷೆ ಯನ್ನು ಉತ್ಕೃ ಪ್ಪ ಶ್ರೆ €ಣಿಯಲ್ಲಿ ಒಮ್ಮೆಗೆ ತೇರ್ಗಡೆ 


CUE ಅವರಿಗೆ ಶಿ ಶ್ರೀ ಠಾಗೂರ್‌ 


ಅವರಿಂದ ಅಭಿನಂದನೆ 


ಹೊಂದಿದ ಶ್ರಿ 


ಸಂಘದ 38ನೆಯ ಶಿ 


ವಿಚಾರ ಮಂತ್‌ ಸರಣಿ ಉಪನ್ಮಾ ಸಮಾಲೆ 
ಕಾರ್ಯಕ್ರಮ ಉದ್ಭಾಟನೆ 
ಪ್ರೊ. ಎಲ್‌.ಎಸ್‌. ಶೇಷಗಿರಿ ರಾವ್‌ ಅವರಿಂದ 


| ಹ ಗ ಗ್‌ ' 


ಶ್ರೀ ವಿದ್ಯಾ ಗಣಪತಿ ಮಹೋತ್ಸ ವ 


ಉದಯಭಾನು ಕಲಾಸಂಘ... 
he dear oem dy 8 


| Mtn ಕ್ಷ ತ್ತೆ 


ಹಾ te ಹ ಹೇಳೆ 4 


ಸಂಘದ ಮಹಿಳಾ ವಿಭಾಗ ಉದ್ಭಾಟನಾ ಸಮಾರಂಭ 
ಶ್ರೀಮತಿ ಯಶೋದಮ್ಮ ಜಿ. ನಾರಾಯಣ ಅವರಿಂದ 


ಉದಯಸ್‌ೌರಭ _ 


ನಟ ಸಂಪನ್ನ 


ಮದ್ದೂರು ಬಳಿಯ ದೇಶಹಳ್ಳಿ 
ಇವರ ತವರು. ಇವರು ಬೆಂಗಳೂರಿಗೆ 
ಬಂದು ಸೇರಿದ್ದು ಬೆಂಗಳೂರಿಗೆ ಆದ 
ಲಾಭ. ಇವರ ವಿದ್ಯಾಭ್ಯಾಸ 
ಎಸ್‌. ಎಸ್‌. ಎಲ್‌.ಸಿ.ಗೆ ಸ್ಟಾಪು. 
ಸ್ವಾತಂತ್ರ ಚಳುವಳಿಯ ಬಿಸಿ ಇವರಿಗೂ 
ತಟ್ಟಿತು. ಚಳುವಳಿ ಸ್ಟಾರ್ಟು. 
ಕಾಂಗ್ರೆಸ್ಸಿನ ಕಟ್ಟಾ ಕಾರ್ಯಕರ್ತ, 
ಕಾಂಗ್ರೆಸ್‌ ಕಛೇರಿಯಲ್ಲಿ ಸಂಬಳವಿಲ್ಲದ 
ಕೆಲಸ. ಘಟಾನುಘಟಿಗಳ ಪರಿಚಯ. 
ವೀರಣ್ಣ ಗೌಡರ ವಾರ್ತಾ ಪತ್ರಿಕೆಯಲ್ಲಿ 
ದುಡಿತ. 

ಪತ್ರಕರ್ತರಾಗಿ ಇವರ ಸ್ವಂತ 
ಸಂಪಾದನೆ ಸ್ವತಂತ್ರ ಮುದ್ರಣಾಲಯ. 
ಒಂದು ವರ್ಷದ ನಂತರ ವಿನೋದ 
ಹಾಸ್ಯ ಪತ್ರಿಕೆಯ ಜನಕ. 
ಸಂಪಾದಕರಾಗಿ ಅವ್ಯಾಹತವಾಗಿ 
ಹಾಸ್ಕಕ್ಕೇ ಮೀಸಲಾದ ಪತ್ರಿಕೆಯಾಗಿ 
ಕನ್ನಡದಲ್ಲಿ ಇನ್ನೂ ಇದೆ. "ಕೊರವಂಜಿ 
ಕಾಡಿಗೆ ಹೋದರೂ, ನಗುವನಂದ 
ನಂದಿದರೂ ವಿನೋದ ಬರುತ್ತಿರುವುದೇ 
ಒಂದು ಆನಂದ. ಆಗಸ್ಟಿಗೆ ವಿನೋದದ 
ವಯಸ್ಸು ಅರ್ಧ ಶತಮಾನ. 

ಹಿರಿಯರೆಲ್ಲ ಸೇರಿ ಹೆಣ್ಣು ನೋಡಿ 
ಆವರ ಮದುವೆ ಮಾಡಿದರು. ಶ್ರೀಮತಿ 
ಯಶೋದಮ್ಮನವರು ಇವರೆಲ್ಲ ನೋವು 
ನಲುವಿನಲ್ಲಿ ಅರ್ಧಾಂಗಿಯಾಗಿ ಮೂರು 
ಗಂಡು ಒಂದು ಹೆಣ್ಣು ಮಕ್ಕಳ 
ಪಾರ್ಟನರು. ಅವರೆಲ್ಲ 
ವಿದ್ಯಾವಂತರಾಗಿದ್ದಾ ರೆ, ಮಗಳು ಅಳಿಯ 
ಚೆನ್ನಾಗಿದ್ದಾರೆ. ಮಕ್ಕಳೆಲ್ಲ ಅವರವರ 
ಖರ್ಚು ಅವರವರೇ 
ನೋಡಿಕೊಳಗ್ಬಿತ್ತಿ ರಿ'೨ಐ)ಿದಿ'ಂ 
ನಾರಾಯಣರಿಗೆ ಸಮಾಧಾನ. ಹಾಗೆಂದು 
ಹೇಳಿಕೊಂಡಿದ್ದಾರೆ. 

"ನಗರಸಭೆಯ ಸದಸ್ಯರಾಗಿದ್ದಾರೆ, 
ಮೇಯರಾಗಿದ್ದಾರೆ. ಗಟ್ಟಿ ಕೆಲಸ 
ಮಾಡಿದ್ದಾರೆ. ಬೆಂಗಳೂರು ನಗರ 
ನಿರ್ಮಾತ ಕೆಂಪೇಗೌಡರಿಗೆ ನಗರ 
ಸಭೆಯ ಮುಂಭಾಗದಲ್ಲಿ ಸೂಕ್ತ 
ಸ್ಥಾನವಿತ್ತು ಕೃತಜ್ಞತೆಯರ್ಪಿಸಿದ್ದಾರೆ. 


ಗೌಡರ ಎಲ್ಲೆಕಟ್ಟನ್ನೂ ಮೀರಿದ 
ಬೆಂಗಳೂರಿನ ಬಾಯಾರಿಕೆಗೆ ಕಾವೇರಿ 


ನೀರೇ ಸರಿ ಎಂದು ತಪಸ್ಸು 
ಮಾಡಿದ್ದಾರೆ. ಇವರ ಕಾಲದಲ್ಲಿ 
ಕಾವೇರಿಯನ್ನು ಬೆಂಗಳೂರಿಗೆ 


ಬರ'ಎಳಾಡಿಕೊಂಣ'ವ'ರಾಗಿದ್ದಾರೆ. 
ನಿರ್ಲಿಪ್ಶರಾಗಿ ಉತ್ತಮ 
ಕಾರ್ಯದಕ್ಷರಾಗಿ, ಕಾರ್ಯಕರ್ತರಾಗಿ 
ನಗರ ಸಭೆಯಿಂದ ನಿರ್ಗಮಿಸಿದ್ದಾರೆ. 
ಆದರೆ ನಗರದ ಸ್ವಾಸ್ಥ್ಯ ಚಿಂತನೆಯನ್ನು 
ಬಿಟ್ಟಿಲ್ಲ, ಇಂತಹವರು ವಿರಳ. 

ಕನ್ನಡ ಸಾಹಿತ್ಯ ಪರಿಷತ್ತನ್ನು 
ಇನ್ನೂ ಅಂದವಾಗಿಸಲು ಸಾರಿಸಿ, ಗುಡಿಸಿ, 
ರಂಗವಲ್ಲಿ ಇಡುವುದು 
ಅನಿವಾರ್ಯವಾದಾಗ ಅಭಿಮಾನಿಗಳು 
ನಾರಾಯಣರನ್ನು ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಧ್ಯಕ್ಸತಾ ಚುನಾವಣಾ 
ಕಣಕ್ಕಿಳಿಸಿದರು. ನಾರಾಯಣರು 
ಅಧ್ಯಕ್ಷರಾದಾಗ ಕನ್ನಡ ಸಾಹಿತ್ಯ 
ಪರಿಷತ್ತು ಜನಪರವಾಯಿತು. ಕನ್ನಡ 
ನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಪರಿಷತ್ತು 


ತಲೆ ಎತ್ತಿತು. 
ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರ 
ಕೊಡುಗೆ ಚಿರಸ್ಮರಣೀಯ. 


ಸರ್ಕಾರದಿಂದ ಇದಕ್ಕೆ ಸಂಪೂರ್ಣ 
ಬೆಂಬಲ, ಕನ್ನಡ ನಿಘಂಟಿಗೆ ಸಹಾಯ 
ಧನ. ಹೀಗಾಗಿ ಪರಿಪತ್ತು 
ಶ್ರೀಮಂತವಾಯಿತು. ಸಮ್ಮೇಳನಗಳು 
ಮುರೆಯದಂತೆ ನಡೆಯಿತು. ವಜ್ರ 
ಮಹೋತ್ಸವವಾಯಿತು. ಕಟ್ಟಡಗಳು 
ಎದ್ದು ನಿಂತವು. ನಗರಸಭೆಯಲ್ಲಿ ತಮ್ಮ 
ಮುದ್ರೆಯೊತ್ತಿ ಹಿಂದೆಗೆದಂತೆಯೇ ಕನ್ನಡ 
ಸಾಹಿತ್ಯ ಪರಿಪತ್ತಿನಲ್ಲಿಯೂ ತಮ್ಮ 
ಮುದ್ರೆಯೊತ್ತಿ ಹಿಂತೆಗೆದರು. ಇವರ 
ಮುದ್ರೆಯ ಮಸಿ ಅಳಿಸದ, ಮಾಸದ 
ಮಸಿಯಾಗಿದೆ, ಹಸಿಯಾಗಿದೆ. 
ಕನ್ನಡಕ್ಕಾಗಿ ಇವರಿಂದ ಮನೆ ಮನೆಗೆ 
ಕನ್ನಡ ಪುಸ್ತಕ ಮಾರಾಟ. ಪುಸ್ತಕ 
ಪ್ರದರ್ಶನದ ಕಾರ್ಯಕ್ರಮ. ಕನ್ನಡ 
ಪ್ರಕಾಶಕರು ಲೇಖಕರು ಕನ್ನಡ 
ಕಾರ್ಯಕರ್ತರು ಈ ಕಾರ್ಯದಲ್ಲಿ 
ಕಾರ್ಯಕರ್ತರ ಪಡೆ ಸಿದ್ದ ವಾಯಿತು. 


pe ಜುಲೈ-ಸೆಪ್ಟೆಂಬರ್‌, 2002 


ಮುಗುಳಿಯವರು 

ಅಧ್ಯಕ್ಷರಾಗಿ ಮುನ್ನಡೆಯಿಂದ ಕೆಲಸ. 
ನಿರ್ವಹಿಸಿದ ಕನ್ನಡದ ಕೆಲಸವೆಂದು ನನ್ನ 
ನಂಬಿಕೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಡೆಯಿಂದ ಪ್ರಕಟಸಿದ ಹೊತ್ತಿಗೆಗಳು 
ಚಿರಸ್ಮಾಯಿಯಾದದ್ದು. ಕಟ್ಟಡ 
ಕ್ಕಿಂತಲೂ ಗಟ್ಟಿ ಕೆಲಸ. ಕನ್ನಡದ 
ಕೆಲಸದಲ್ಲಿ-ಜನಪರ ಸೇವೆಯಲ್ಲಿ 
ಹೊನ್ನು ಗಳಿಸದಿದ್ದರೂ 
ಹೊಗಳಿಕೆಯನ್ನು ಅಪಾರವಾಗಿ 
ಗಳಿಸಿದ್ದಾರೆ. ಅನುಭವದ ಗಂಟು 
ಅವರದು. ಹಂಚುತ್ತಿದ್ದಾರೆ, 
ಹಂಚಿದಷ್ಟು ಹೆಚ್ಚು ತ್ತಲೇ ಇರುವುದು ಈ 
ಗಂಟು. ಕಾರ್ಯಶೀಲ ಪಡೆಯ 


ಶ್ರೀವತ್ಸ 


ನಿರ್ಮಾಣವಾಗಿ ಯುವಚೈತನ್ಯ = 
ಗಂಟನ್ನು ಬೆಳಸಲಿ ಎಂದು 
ಉದಯಸ್‌ೌರಭದ ಕರೆ. 

ಆವರ ವಿನೋದಕ್ಕೆ ಐವತ್ತು 
ವಯಸ್ಸು. ವಿನೋದ ಮತ್ತು 
ನಾರಾಯಣ ಅವರಿಗೆ ಉದಯಭಾನು 
ಧೀರ್ಫಾಯಸ್ಸು ಕೋರುತ್ತದೆ. ಅವರ 
ವಿಚಾರಗಳು ಹಲವಾರು. ಅದರಲ್ಲಿ 
ಕಾಂಗ್ರೆಸ್ಪೇತರ ಪಕ್ಷವನ್ನು ವಿರೋಧ 
ಪಕ್ಚವೆಂದು ಕರೆಯಲು ಸಮ್ಮತಿಸದೇ, 


“ವಿರೋಧ ಪಕ್ಚವೆಂಬ ಮಾತೇ 
ಇರಬಾರದು. ಅದನ್ನು ಸಹಪಕ್ಷವೆನ್ನಿ, 
ಪ್ರತಿಪಕ್ಷ ಎಂದು ಕರೆಯೋಣ” 


ಎಂಬುದೊಂದು ಚಿಂತನಾರ್ಹವಾದ 
ಮಾತು. 

ನಮ್ಮಲ್ಲಿ ವಚನಶೂರರು ನೂರಾರು. 
ಕಾರ್ಯಧೀರರು ಕೆಲವರೇ ಕೆಲವರು. 
ಜಿ. ನಾರಾಯಣ ಅಂತಹ ವಿರಳ ಪಂಕ್ತಿಗೆ 
ಸೇರಿದವರು. ಹೀಗೆಂದವರು ಶ್ರೀ ಜಿ.ಪಿ. 
ರಾಜರತ್ನಂ ಅವರು. ಇಂತಹ 
ನಾಡಸಂಪನ್ನರು ನಮ್ಮೊಡನೆಯೇ 
ಇರುವುದೊಂದು ನಮ್ಮ ಸುಯೋಗ. 


ಉದಯಸೌರಭ ್‌ರಸಸಸೇ್ಥ್ಗೆ 


38೬] ಚಾಳ AS ಗ್ರ 11.೯೫೩ 
೫೫13803217: ಚೀ % 


PN EE ೫೪೩2೪ 


ಸರ್ವಜನ ಈ ನಾರ್ನಜನಿಕವಾಗಿಯೇ ಇರಲಿ, ಖಾಸಗಿಯವರು ಲಫಟಾಯಿಸುವುದು ಬೇಡ 


ಬೆಂಗಳೂರು ನಗರ, 
ಕೆಂಪೇಗೌಡನಗರ (ವಾರ್ಡ್‌ ನಂ. 49) 
ಬಡಾವಣೆಯ ಬಸವನಗುಡಿ 
ರಸ್ತೆಯಲ್ಲಿರುವ ಮಹಾನಗರ ಪಾಲಿಕೆ - 
ಉದಯ ಭಾನು ಆಟದ ಮೈದಾನದ 
ಪಶ್ಚಿಮ ಭಾಗದ ಒಂದು ಮೂಲೆಯಲ್ಲಿ 
ಒತ್ತುವರಿಯಾಗಿರುವ (ಸುಮಾರು 20' x 
40') ಜಾಗ ಭೂಸ್ವಾಧೀನ 
ಕಾಯಿದೆಯಂತೆ ದಿನಾಂಕ 
12.6.1980ರಂದು ಸ್ವಾಧೀನಕ್ಕೆ 
ತೆಗೆದುಕೊಂಡಿರುವುದು ಒಟ್ಟು 


ಸೇರಿದ್ದ ಆ ಜಾಗಕ್ಕೆ 

ಬೆಂಗಳೂರು ಮಹಾನಗರ ಪಾಲಿಕೆ 
ಖಾಸಗಿಯವರಿಗೆ ಖಾತೆ ಮತ್ತು ಕಟ್ಟಡ 
ನಿರ್ಮಾಣ ನಕ್ಷೆಯ ಪರವಾನಗಿ 
ಕೊಟ್ಟಿರುವುದು ನ್ಯಾಯಬಾಹಿರ. ಈ 
ಸಮಸ್ಯೆಯೊಂದಿಗೆ ಮತ್ತೊಂದು ಸಮಸ್ಯೆ 
ಈಗ ಬೆಳಕಿಗೆ ಬಂದಿದೆ. ಶ್ರೀ 
ರಾಮಕೃಷ್ಣಯ್ಯ - ಶ್ರೀಮತಿ ರಾಜಮ್ಮ 
ಅವರು ತಮುಗೆ ನ್ಯಾಯಯುತವಾದ 
ನಿವೇಶನದ ಹಕ್ಕು ಇಲ್ಲ ದೆ ಇದ್ದರೂ ತಮ್ಮ 


ಅದಧ್ಯಕರು 


"ಶಿ 


ಉಪಾಧಕ ರು 
ಶಿ 


ಗೌರವ ಕಾರ್ಯದರ್ಶಿ 
ಸಹಾಯಕ ಕಾರ್ಯದರ್ಶಿಗಳು 
ಕೋಶಾಧ್ಯಕ್ಷ ರು 

ಆಂತರಿಕ ಲೆಕ್ಕ ಪರಿಶೋಧಕರು 


ಕಟ್ಟಡದ ನಿವೇಶನವನ್ನು 
ಹಿಗ್ಗಿ ಸಿಕೊಂಡಿದ್ದಾರೆ. 


ಅದನ್ನು ರದ್ದುಪಡಿಸಿ, ಸಾರ್ವಜನಿಕ 


ಸುತ 
ಕಾದಿ 


ಆಟದ ಮೈದಾನದ ಸಮಗ್ರತೆಯನ್ನು ತೆ 


ಕಾಪಾಡಲು ಈಗಾಗಲೇ ನಗರ ಪಾಲಿಕೆಗೆ | ಇ ಡಾ. ಸ 


ಮನವಿ ಸಲ್ಲಿಸಿದ್ದು ಖಾತೆ ಮತ್ತು ಕಟ್ಟಡ 
ಪರವಾನಗಿಯನ್ನು ರದ್ದು ಮಾಡಿದೆ. 
ಸಮಸ್ಯೆಯ ಪರಿಹಾರಕ್ಕೆ ನಗರ ಪಾಲಿಕೆಯ 
ಹಿಂದೆ ಇದ್ದ ಮೂವರು ಆಯುಕ್ತರುಗಳು, 
ಅಧಿಕಾರಿಗಳು, ಮಹಾಪೌರರು, ಶಾಸಕರು, 
ನಗರ ಪಾಲಿಕೆ ಸದಸ್ಯರು ಸ್ಥಳ ಪರಿಶೀಲನೆ 
ನಡೆಸಿ ಸಾರ್ವಜನಿಕ ಆಸ್ತಿಯನ್ನು ಉಳಿಸಿ 
ಅಭಿವೃದ್ಧಿಪಡಿಸಲು ಆದೇಶಗಳನ್ನು 
ನೀಡಿದ್ದಾರೆ. 


ಇಸಾ 


ಆದರೂ ಸಹ ಸಾರ್ವಜನಿಕರು 
ಎಚ್ಚರದಿಂದಿರಬೇಕಾದ್ದು ಅವಶ್ಯಕ. ನಗರ 
ಪಾಲಿಕೆ ಅಧಿಕಾರಿಗಳು ಪರವಾನಗಿ 
ಕೊಟ್ಟಿರುವುದು ಕಾನೂನು ಬಾಹಿರವಷ್ಟೇ 
ಅಲ್ಲದೆ ನ್ಯಾಯಬಾಹಿರವೂ ಆಗಿದೆ. ಈ 
ಎಲ್ಲ ವಿವರಗಳ ಕಡತದ ನಕಲು ಮಾಡಿ, 
ಉದ್ದರಿಸಿ ಮತ್ತೆ ನಗರ ಪಾಲಿಕೆಯ 
ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ 
ಸಾರ್ವಜನಿಕ ಆಸ್ತಿಯನ್ನು - ನಗರ 
ಪಾಲಿಕೆಯ ಸ್ವತ್ತನ್ನು ಕಾಪಾಡಲು ಆಗ್ರಹ 


ಉದಯಭಾನು ಕಲಾಸಂಘ 


ಪೂರ್ವಕವಾಗಿ ಕೇಳಿಕೊಳ್ಳಲಾಗಿದೆ. ನ 
ಬಗ್ಗೆ ಈಗಲಾದರು ಉಚ್ಛ 
ನ್ಯಾಯಾಲಯದಲ್ಲಿ ುಶಸ್ತಿಯಾಗಿ 
ದಾಖಲೆ ಮಾಹಿತಿಗಳನ್ನು ನೀಡಿ ನ್ಯಾಯ 
ಪಡೆಯಲು ಒತ್ತಾಯ ಮಾಡುತ್ತೇವೆ. 
ಸಾರ್ವಜನಿಕ ಆಸ್ತಿ ಸಾರ್ವಜನಿಕವಾಗಿಯೇ 
ಇರಲಿ. ಖಾಸಗಿಯವರು 
ಲಪಟಾಯಿಸುವುದು ಬೇಡ, ಇದು 
ಅಕ್ರಮ, ಅನ್ಯಾಯ. ಆಟದ ಮೈದಾನದ 
ಸಮಗ್ರತೆ ಉಳಿಯಲಿ, (ಸತ್ಯಕ್ಕೆ 
ಎಂದಿದ್ದರೂ ಜಯ ಎನ್ನುವುದನ್ನು 
ಹುಸಿಮಾಡಬೇಡಿ. ಹಾಗಾಗಲು ಖಂಡಿತ 
ಬಿಡುವುದಿಲ್ಲ) ಪ್ರಜ್ಞಾವಂತ ನಾಗರಿಕರು 
= ಬಗ್ಗೆ ಎಚ್ಚರ ವಹಿಸಬೇಕೆಂದು 
ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ. 
ಎಂ. ನರಸಿಂಹ, ಗೌ. ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ 


- 05 


ಕಾರ್ಯಕಾರಿ ಸಮಿತಿ 2002 


ಎನ್‌.ಆರ್‌. ಚಂದ್ರನ್‌ 


ಬಿ. ಕೃಷ್ಣ, ಬಿ. ಅಮರನಾಥ್‌ 


ಎಂ. ನರಸಿಂಹ 


ಟಿ. ಶ್ರೀನಿವಾಸ್‌ 


ಶ್ರಿ 
೧೨ 
* wp 


ಎಂ 


ಕೆ.ವಿ. ರಾಧಾಕೃಷ್ಣ, ಹನುಮಯ್ಯ 


. ಸಂಪತ್‌ಕುಮಾರ್‌ 


ಎಲ್‌. ವೆಂಕಟಪ್ಪ, ಎನ್‌. ಸೂರ್ಯನಾರಾಯಣ, ಶ್ರೀವತ್ಸ, ಎನ್‌. ರಾಜಶೇಖರಯ್ಯ, 

ಖ.ನಿ. ಸೋಮಶೇಖರ್‌, ಬಿ. ಶಂಕರಲಿಂಗೇಗೌಡ, ವಿ.ಆರ್‌. ಕ ಪ್ಲಮೂರ್ತಿ, 
ಲ ಣ 

ಡಿ.ವಿ. ಚಕ್ರವರ್ತಿ, ಜಿ. ನಾಗರಾಜ್‌, ಪ್ರೊ. ಎಂ. ಗುರುನಾಥ್‌, ಬಿ.ಎನ್‌. ರಾಜಾರಾವ್‌ 


ವಿಶೇಷ ಆಹ್ವಾನಿತರು 


ಎಂ.ಕೆ. ತಿಮ್ಮೇಶ ಪ್ರಭು, ಬಿ.ಆರ್‌. ಮುದ್ದರಾಜು, ಪ್ರೊ. ನಾ. ಗೀತಾಚಾರ್ಯ, 


ಡಾ. ನಾಗರತ್ನ ಬೇಲಿ, ಎಸ್‌. ಅಮರನಾಥ್‌, ಟ.ಎನ್‌.ಕೆ. ಸಿಂಹ, ಆರ್‌. ಗುರುಪ್ರಸಾದ್‌ 


ಉದಯಸೌರಭ ಬತರಾಷಾಪಾ ಬಾಗ್‌ ಎ ಇಲದ 


EET TSR IPRA Neer ಇನ 


ಬೆಂಗಳೂರಿನ ನಿರ್ಮಾಪ 
ಮೊದಲನೆಯ ಕೆಂಪೇಗೌಡ (1513- 1 
ನ್ನ ಕುಲದೇವತೆ ಕೆಂಪಮ್ಮ ದೇವಿಯ 

ಸರಿನಲ್ಲಿ ಕಟ್ಟಿ ಸಿದ ಕೆಂಪಾಂಬುಧಿ ಕೆರೆಯ 
ಕ ಐದು. ಶತಮಾನ. 

ಇಮ್ಮಡಿ ಕೆಂಪೇಗೌಡನು ಕೆರೆಯನ್ನು 
ದುರಸ್ತಿ ಪಡಿಸಿ ಭದ್ರಗೊಳಿಸಿದನು. ಇಲ್ಲಿ 
ಅಂದು ನಿರ್ಮಿತವಾದ ಎರಡು ಕಲ್ಲಿನ 
ತೂಬುಗಳು ಕೇವಲ ನೀರನ್ನು ಹಾಯಿಸುವ 


ಶಿಲ್ಪ, ಕವಚಗಳಾಗಿವೆ. 
ತೂಬುಗಳ ಅಂತರ ಮುವ್ವತ್ತು ಅಡಿಗಳು. 
ಒಂದು ತೂಬು ಕೆಳಮುಟ್ಟದಲ್ಲೂ 
ಮತ್ತೊಂದು ಮೇಲ್ಮಟ್ಟದಲ್ಲೂ ಇದೆ. 
ಅತ್ಯಂತ ವೈಜ್ಞಾನಿಕ ರೀತಿಯ ಸಂರಚನೆ 
ಇದಾಗಿದ್ದು ವರ್ಷವಿಡೀ ಇದರಿಂದ ಕೃಷಿಗೆ 
ನೀರು ಒದಗುತ್ತಿತ್ತು. 

20ನೆಯ ಶತಮಾನದ ಆರಂಭದವರೆಗೂ 
ಸುಂದರವಾಗಿದ್ದ ಕೆರೆ ನಗರೀಕರಣದ 
ಅಪಸವ್ಯದಿಂದ ಒಂದು ಸಮೀಕ್ಷೆ ಯಂತೆ ಪ್ರತಿ 
ದಿನ 16 ಕೋಟಿ ಲೀಟರ್‌ ಕೊಳಚೆ ನೀರನ್ನು 


ತನ್ನೊ ಡಲಲಲ್ಲಿ ಸೇರಿಸಿಕೊಂಡು 
ಸಾಂಕ್ರಾಮಿಕ ರೋಗಗಳ 
ಅವಾಸಸ್ಥಾನವಾಯಿತು. 

1943ರಲ್ಲಿ ದಿವಾನ ಮಿರ್ಜಾ 


ಇಸ್ಮಾಯಿಲ್‌ ಅವರು ಶಿಥಿಲವಾಗಿದ್ದ ಮತ್ತು 
ಮಲಿನವಾಗಲು ಪ್ರಾರಂಭವಾಗಿದ್ದ ಕೆರೆಯ 


ದುರಸ್ತಿ ಗೆ ಪ್ರ ಯತ್ನಿ ಸಿದರು. 1985ರಲಿ 
ಆಡಳಿತಾಧಿಕಾರಿಗಳಾದ ಶ್ರೀ ಎನ್‌ 
ಲಕ್ಷ್ಮಣರಾವ್‌ ಸಮಿತಿ ಶಿಫಾರಸ್ಸಿನಂತೆ, 
ಕೆರೆಯಲ್ಲಿ ಜಲ, ವಾಯು ವಿಹಾರ, 
ಸುತ್ತಲೂ ಉದ್ಯಾನ ನಿರ್ವಾಣ ಮತು 


ಮಾರ್ಗವಾಗಿ ಉಳಿಯದೆ ಸುಂದರ ಕಲ್ಲಿನ ೫.0 
ಎರಡೂ 41 


ಕೆರೆಯ ಭಾಗದಲ್ಲಿ ಜಿಂಕೆ ವನವನ್ನೂ 


ರೂಪಿಸಲು ಯೋಚಿಸಲಾಯಿತು. 
ನಿರ್ವಹಣಾ ಲೋಪದಿಂದ ಜಿಂಕೆ ವನದ 
ಜಿಂಕೆಗಳು ಮಾಯವಾದವು. 


ಪಾರ್ಥೇನಿಯಂ ವನವಾಗಿ ಸೊಳ್ಳೆಗಳ 
ಉಗಮ ಕೇಂದ್ರವಾಯಿತು. ಇದೀಗ ಮತ್ತೆ 
ನಾಗರೀಕ ಪ್ರಜಾ ಪ್ರತಿನಿಧಿಗಳ 
ಒತ್ತಾಸೆಯಿಂದ ಒಟ್ಟು ಬೆಂಗಳೂರು 
ಮಹಾನಗರ ಪಾಲಿಕೆ, ಜಲ ಮಂಡಳಿ 
ಸಹಯೋಗದಲ್ಲಿ ಮೆಗಾ ಸಿಟಿ 
ಯೋಜನೆಯಡಿಯಲ್ಲಿ ಕೆಂಪಾಂಬುಧಿ ಕೆರೆಯ 
ಪುನರುಜ್ಜೀವನಕ್ಕೆ ಹಾದಿ ದೊರೆತಿದೆ. ಒಟ್ಟು 
43 ಎಕರೆ ಪ್ರದೇಶದ ಕೆರೆಯ 25 ಎಕರೆ 
ಪ್ರದೇಶದಲ್ಲಿ ನೀರು ನಿಲ್ಲುವಂತೆ ಮಾಡುವ 


ಹಾರ್ದಿಕ ಶುಭಾಕಾಂಕ್ಟೆ ಗಳೊಡನೆ 


ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು 
ಹೊಸ ಯುಕ್ತಿ ಹಳೆ ತತ್ವದೊಡಗೊಡೆ ಧರ್ಮ 

ಖಷಿ ವಾಕ್ಕದೊಡನೆ ವಿಜ್ಞಾನ ಕಲೆ ಮೇಳವಿಸೆ 

ಜಸವು ಜನಜೀವನಕೆ - ಮಂಕುತಿಮ್ಮ 


eee ಜುಲೈ-ಸೆಪ್ಪೆ ೦ಬರ್‌, 2002 


ಮೂಲಕ 


ಆರೋಗ್ಯಕರ ಕೆರೆ 
ನಿರ್ಮಿಸಲಾಗುತ್ತಿದೆ. ಉಳಿದ 18 ಎಕರೆ 
ಪ್ರದೇಶದಲ್ಲಿ ಉದ್ಯಾನವನ, ಜಾಗಿಂಗ್‌ 
ಟ್ರಾಕ್‌, ರಾಕ್‌ಗಾರ್ಡನ್‌, ಗ್ರಂಥಾಲಯ, 
ವ್ಯಾ ಯಾವಶಾಲೆ, ಬಣ್ಣ ದ ಕಾರಂಜಿಗಳನು 
ವ್ಯ ವಸ್ಥೆ ಮಾಡಲಾಗುತ್ತಿ ಡೆ. ಕೆರೆಯಲ್ಲಿ 
52. ವಿಹಾರದ "ವ್ಯವಸ್ಥೆಯನ್ನೂ 
ಮಾಡಲಾಗುತ್ತಿದೆ. 

ಕೊಳಚೆ ಪ್ರದೇಶದ ಸ್ಮಳಾಂತರ 
ನೆನೆಗುದಿಗೆ ಬಿದ್ದಿದೆ. ಬೆಂಗಳೂರು 
ಜಲಮಂಡಲಿ ರೂ. 1.5 ಕೋಟಿ ವೆಚ್ಚ ದಲ್ಲಿ 
ನೀರು ಸಂಸ ರಣಾ ಘಟಕ ನಿರ್ಮಿಸಲು 
ಯೋಜಿಸಿದೆ. ಒಟ್ಟು 4 ಕೋಟಿ ವೆಚ್ಚದ ಷ್‌ 
ಯೋಜನೆಯಲ್ಲಿ । ಕೋಟಿಯನ್ನು ಕೇಂದ್ರದ 
ನಗರಾಭಿವೃ ದ್ರಿ ಸಚಿವ ಶ್ರೀ ಅನಂತಕುಮಾರ್‌ 
ಹುಡ್ಕೋದಿಂದ ಒದಗಿಸಿ ಉಳಿಕೆ ಮೊತ್ತಕ್ಕೆ 
ಪ್ರಸ್ತಾವನೆ ಸಲ್ಲಿಸಲು ಬೆಂಗಳೂರು 
ಮಹಾನಗರ ಪಾಲಿಕೆಗೆ ಸೂಚಿಸಿದ್ದಾರೆ. 

ಈ ಎಲ್ಲಾ ಪ್ರಯತ್ನಗಳ ನಂತರ 
ಅಂತೂ-ಇಂತೂ ಕೆರೆ ಶೃಂಗಾರವಾಗುವ 
ನಿಟ್ಟಿನಲ್ಲಿ ಕಾರ್ಯ ಪ್ರಗತಿಯಲ್ಲಿದೆ. ಈ 
ಐತಿಹಾಸಿಕ ಕೆರೆಗೆ ತನ್ನ ಹಿರಿಮೆಗೆ ತಕ್ಕಂತೆ ಗರಿ 
ಮೂಡಲಿ. ನವ ಚೈತನ್ಯದಾಯಕ 
ಕೆರೆಯಾಗಿ, ಪ್ರವಾಸಿ ತಾಣವಾಗಿ ಬೆಳೆಯಲಿ 
ಎಂದು ಆಶಿಸೋಣ. 

- ಪಿ.ಎನ್‌. ಸದಾಶಿವ 
ನಗರಪಾಲಿಕೆ ಮಾಜಿ ಸದಸ್ಯರು 


ಈ ಸಂಚಿಕೆಯ ಪ್ರಾಯೋಜಕರು : 


ಅಧ್ಯಕ್ಷರು 
ಉಪಾಧ್ಯಕ್ಷ ರು 


ನಿರ್ದೇಶಕರು 


ಕೋಶಾಧ್ಯಕ್ಷರು 


ಎನ್‌.ಆರ್‌. ಚಂದ್ರನ್‌, ನಂ.3, ಅಪ್ಪಾಜಪ್ಪ ಅಗ್ರಹಾರ, ಚಾಮರಾಜ ಪೇಟೆ, ಬೆಂಗಳೂರು - 560 018. 


ಉದಯಭಾನು ಕಲಾಸಂಘ 


ವಾಸವಿ ವಿದ್ಯಾನಿಕೇತನ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಚಾರಿಟಬಲ್‌ ಟ್ರಸ್ಟ್‌, 
ಬೆಂಗಳೂರು ಪಶ್ಚಿಮ ಲಯನ್ಸ್‌ ಕಣ್ಣಾಸ್ಪತ್ರೆ ಮತ್ತು ಅಕ್ಷಿಪಟಲ ಸಂಸ್ಥೆ 

ದಿ ಗೈನ್‌ ಮರ್ಚೆಂಟ್ಸ್‌ ಕೋ-ಆಪರೇಟೀವ್‌ ಬ್ಯಾಂಕ್‌ ಲಿ., 

ಅಶಕ್ತ ಪೋಷಕ ಸಭಾ, ನವಜೀವನ ಟ್ರಸ್‌ 


Declaration No. CMM/BNG/DECL/NPP22/3/2002 


ಶತಮಾನಂಭವತಿ ಶತಾಯುಃ..... ಹಿರಿಯರು ನಮ್ಮನ್ನು ಕಂಡಿದ್ದು ಹೀಗೆ 
ನನ್ನ ವಿದ್ಯಾರ್ಥಿ ಜೀವನದ ಕಾಲದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಉದಯಭಾನು 


ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸೆಂಟ್ರಲ್‌ | ಕಲ್ಪಾಸಂಘದ ಕಾರ್ಯಕಲಾಪಗಳನ್ನು ಗಮನಿಸುತ್ತಿದ್ದೇನೆ. 


೫ ಕಾಲೇಜು ಕನ್ನಡ ಸಂಘಗಳು ಮಾತಿ, ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. 
ಸಾಹಿತ್ಯಕ ಕಾರ್ಯಕ್ರಮಗಳನ್ನು 

ಶಿ 1 
3) ನಡೆಸುತ್ತಿದ್ದವು. 

ಇಂದು ಉದಯಭಾನು ಕಲಾಸಂಘ 
ಮತ್ತು ಇಂತಹ ಅನೇಕ ಸಂಸ್ಥೆಗಳು ಬೆಂಗಳೂರಿನ ಸಾಮಾಜಿಕ 
ಮತ್ತು ಸಾಂಸ್ಕೃತಿಕ ಪರಿಸರ ರಕ್ಷಿಸುವ ಕೆಲಸ ಮಾಡುತ್ತಿವೆ. | ಮನೋಧರ್ಮ ಮತ್ತು ಕ್ರಿಯಾಪಟುತ್ವಗಳನ್ನು ಈ ಸಂಘದ 
ಉದಯಭಾನು ಸಾಹಿತ್ಯಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ | ಜಹ್ಞಾರ್ಯಕರ್ತರಲ್ಲಿ ಕಂಡಿದ್ದೇನೆ. ಇಂಥ ಸಂಸ್ಥೆಗಳು 


ನಿರಾಡಂಬರವಾಗಿ ಗಟ್ಟಿಯಾದ ಕೆಲಸ, ಸಾರ್ಥಕ 


ಸೇವೆಗಳನ್ನು ಸಾಧಿಸುತ್ತಿರುವ ಸಂಸ್ಥೆ ಉದಯಭಾನು 


ಕಲಾಸಂಘ. ನಮ್ಮ ಜನತೆಯಲ್ಲಿ ನಾವು ಬಯಸುವ 


ಮಾಡಿ | ಸಮಾಜದ ದೀಪಗಳು. 

ಸಂಸ್ಥೆಯ ಸುದ್ದಿಸಾರ ಉದಯ ಸೌರಭ ತ್ರೈಮಾಸಿಕ 

| ಸಂಚಿಕೆಯು ಸಾಹಿತ್ಯಕ-ಸಾಂಸ್ಕೃತಿಕ ವಿಷಯಗಳಲ್ಲಿ 
ಮಾರ್ಗದರ್ಶಿಯಾಗಲಿ. ಉದಯಭಾನು ಕಲಾಸಂಘವು ಉದ್ಭಾ ಟನೆ 

- ನಿಟ್ಟೂರು ಶಿ ನವಾಸರಾಷ್‌ ಸುಪ್ರಸಿದ್ಧ ವಿಮರ್ಶಕರು 

ನಿವೃತ್ತ ನ್ಯಾಯಮೂರ್ತಿ | ೧೬.೬.೨೦೦೨ 


ಸಂದರ್ಭ : ಸಂಘದ ತ್ನೈೆವಾರ್ಷಿಕ ಯೋಜನೆಗಳ 


ವಾರ್ಷಿಕ ಚಂದಾ : ರೂ. 25/- 


ದಾ | 
RE a | 
yj 9 A | 0 
ಅಡ ಬ್ರ ಶಶಿ °° | ; ; ಈ ಳ್ಳ 
ER | ನಾ 0 । pie: - 
1 ತೆ & ಲ್ಲಿ 
ತ್ಯ ಕತ್ತಿ : ಕ Y 0 

43 | ಪು 8 ಶಾ ತಿ 
ಇ pe aL 

K | ಚ § > U 

ಇ Fore] x 0 
ಇವರತ್ತ | p> 4“ © 

~ 3308 | t | ಜ ಲೌ 

ಇಳ ಎಎ 
$885 ಷ್ಠ ಕ Gk, ನು 
೫3 | , é 

ಅರ ರಾಜ ಕ ₹[ > 

ಔ॥ ಶಿಫ್ಟ್‌ | ಸ ಜ್‌ 

“9K | - + WW Qk 
Pst 3 pe 94 
ಕ | ಇ ಬಟ್‌ :. 
ಶಲ ಣ 

ಸ | 0 2 
ತ | 2 

ತ ೮ | a 


Printer & Publisher Hon Secretary, 010/0001 Kolusangha, Kempegowda Nagar, 8010-19. Ph : 6601831 Printed at Gayathri Print Systems, Kolidaso Morga, Gandhinagar, B'lore-9 
Deepthi Printers # 22/3, 411 Main Rood, Chamraipel, Bangalore Poger : 9628-805251 


